ಕರ್ನಾಟಿಕ ವಿಧಾನ ಪರಿಷ, 


ಉತ್ತರಿಸಬೇಕಾದ ದಿನಾಂಕ 


17-09-2021 


ಪ್ರಶ್ನೆ 


ಉತ್ತರ 


ಇತ್ತೀಚೆಗೆ ರಾಜ್ಯದಲ್ಲಿ ಮಹಾತ್ಸಗಾಂಧಿ ರಾಷ್ಟೀಯ 
ಈ ನ [3 ತ್ರಿ 
ಗ್ರಾಮೀಣ ಉದ್ಯೋಗ 
ಯೋಜನೆಯಡಿಯಲ್ಲಿ ಕೂಲಿ ಕಾರ್ಮಿಕರ ಕೆಲಸಕ್ಕೆ 
ಸರಿಯಾಗಿ ವೇತವ 
ವಿಳಂಬವಾಗಿರುವುದು ರಾಜ್ಯ ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; ಬಂದಿದ್ದಲ್ಲಿ, 
ಕೈಗೊಂಡ ಕ್ರಮವೇನು; (ವಿವರ ನೀಡುವುದು) 


ಖಾತ್ರಿ 


ಪಾವತಿಯಾಗದೇ 


ರಾಜ್ಯ ಸರ್ಕಾರ 


ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಡಿ ಕೆಲಸ ಮಾಡಿದ 
ಕೂಲಿಕಾರರಿಗೆ ನಿಗದಿತ ಕಾಲಮಿತಿಯೊಳಗೆ ಕೂಲಿ 
ಪಾವತಿಸಲಾಗುತ್ತಿದೆ. ಆಗಸ್ಟ್‌ ತಿಂಗಳಿನಲ್ಲಿ ಕೇಂದ್ರ ಸರ್ಕಾರದಿಂದ 
ಅನುದಾನ ಬಿಡುಗಡೆಯಲ್ಲಿ ವಿಳಂಬವಾದ ಕಾರಣ ಕೂಲಿ 
ಪಾವತಿಯಲ್ಲಿ ವಿಳಂಬವಾಗಿತ್ತು. 
ಅನುದಾನ ಬಿಡುಗಡೆ ಮಾಡಿದ್ದು, ಬಾಕಿ ಇದ್ದ ಕೂಲಿ ಹಣವನ್ನು 
ಪಾವತಿಸಲಾಗಿರುತ್ತದೆ. 2021-22ನೇ ಸಾಲಿನಲ್ಲಿ ಯೋಜನೆಯಲ್ಲಿ 
ಕೆಲಸ ಮಾಡಿದ ಕೂಲಿಕಾರರಿಗೆ ನಿಗದಿತ ಕಾಲಮಿತಿಯೊಳಗೆ 


ಪ್ರಸ್ತುತ ಕೇಂದ್ರ ಸರ್ಕಾರವು 
ಯೂ: ್ರಿ 


ಕೊಲಿ ಪಾವಕಿಸಿದ ಪ್ರಮಾಣವು (Timely wage 


Payment) ze. 99.66 ರಷ್ಟು ಇರುತ್ತದೆ. 


ಸದರಿ ಯೋಜನೆಯಡಿಯಲ್ಲಿ ಕೂಲಿ ಕಾರ್ಮಿಕರ 
ವೇತನವನ್ನು ಜಾತಿವಾರು ವಿಂಗಡಣೆ ಮಾಡಿ 
ಸಂದಾಯ ಮಾಡುತ್ತಿರುವ ವಿಷಯ ಸರ್ಕಾರದ 
ಗಮನಕ್ಕೆ ಬಂದಿದೆಯೇ; ಬಂದಿದ್ದಲ್ಲಿ ಈ ಕುರಿತು 
ಸರ್ಕಾರದ ನಿಲುವೇನು: (ವಿವರ ನೀಡುವುದು) 


ರಾಜ್ಯದಲ್ಲಿ ಮಹಾತ್ಥ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ 
ಖಾತ್ರಿ ಯೋಜನೆಯಡಿ ಕೂಲಿ ಕಾರ್ಮಿಕರ ಕೂಲಿ ಪಾವತಿಗೆ 
ಸಂಬಂಧಿಸಿದಂತೆ, ' ಭಾರತ ಸರ್ಕಾರದ ' ಮಂತ್ರಾಲಯದ ಪತ್ರ 
ಸಂಖ್ಯೆ: -31011/13/2020- (471606) &: 11-03-2021ರ 
ಪತ್ತ್ರದನ್ವಯ ಪರಿಶಿಷ್ಟ ಜಾತಿ, ಪರಿಶಿಷ್ಠ ಪಂಗಡ ಮತ್ತು ಇತರೆ 
ಎಂದು 3 ಬ್ಯಾಂಕ್‌ ಖಾತೆಗಳನ್ನು ತೆರೆದು ಕೂಲಿ ಮೊತ್ತವನ್ನು 
| ಪಾವತಿ ಮಾಡಲಾಗುತ್ತಿದೆ. (ಸದರಿ ಪತ್ರದ ಪ್ರತಿ ಲಗತ್ತಿಸಿದೆ) 


ಸದರಿ ಯೋಜನೆಯಡಿಯಲ್ಲಿ ತಾಲ್ಲೂಕು ಮಟ್ಟಿದ 
ಅಧಿಕಾರಿಗಳ ಖಾಲಿ ಸ್ಥಾನಗಳ ಭರ್ತಿ ಮಾಡಲು 
ಸರ್ಕಾರಕ್ಕೆ ಇರುವ ತೊಂದರೆಗಳೇನು; (ವಿವರ 
ನೀಡುವುದು) 


ಮಹಾತ್ಯ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯ ಸಮರ್ಪಕ 
ಅನುಷ್ಠಾನಕ್ಕೆ ತಾಲ್ಲೂಕು ಮಟ್ಟಿದಲ್ಲಿ ಸಹಾಯಕ ನಿರ್ದೇಶಕರು 
(ಗ್ರಾಮೀಣ ಉದ್ಯೋಗ) ಹುದ್ದೆಗಳನ್ನು ಸೃಜಿಸಲಾಗಿದೆ. ಸದರಿ 
ಹುದ್ದೆಗಳನ್ನು ಶೇ 100% ರಷ್ಟು ಪ್ರಮಾಣದಲ್ಲಿ ಪಂಚಾಯತ್‌ 
ಅಭಿವೃದ್ದಿ ಅಧಿಕಾರಿ ಹುದ್ದೆಯಿಂದ ಮುಂಬಡ್ತಿ ನೀಡಲು 
ಅವಕಾಶ ಕಲ್ಲಿಸಲಾಗಿದೆ. ಪಂಚಾಯತ್‌ ಅಭಿವೃದ್ದಿ ಅಧಿಕಾರಿಗಳ 
ಜೇಷ್ಠತಾ ಪಟ್ಟಿಯನ್ನು ದಿನಾಂಕ: 21.2.2014 ರಂದು 
ಹೊರಡಿಸಿದ್ದು, ಸದರಿ ಜೇಷ್ಠತಾ' ಪಟ್ಟಿಯನ್ನು ಪ್ರಶ್ನಿಸಿ ಮಾನ್ಯ 
ಕರ್ನಾಟಿಕ ನ್ಯಾಯ ಮಂಡಳಿಯಲ್ಲಿ ದಾಖಲಾಗಿದ್ದ ಅರ್ಜಿ ಸಂಖ್ಯೆ: 
2259-2261/2014 ತತ್ಸಂಬಂಧಿತ ಅರ್ಜಿಗಳಲ್ಲಿ ದಿಪಾಂಕ: | 
18.032019ನ್ನು ಮಾನ್ಯ ನ್ಯಾಯ ಮಂಡಳಿಯು ತೀರ್ಪು ನೀಡಿ 
ದಿನಾಂಕ: 21.2.2014ರ ಜೇಷ್ಟತಾ ಪಟ್ಟಿಯನ್ನು ಹಾಗೂ ದಿನಾಂಕ: 
28.12.2017ರ ಜೇಷ್ಠತಾ ಪಟ್ಟಿಯನ್ನು (ಮಾನ್ಯ 
ಸ್ಯಾಯಾಲವು ಪವಿತ್ರ ಪ್ರಕರಣದಲ್ಲಿ ದಿನಾಂಕ: 09.2.2017 ರಂದು 


ಸರ್ವೋಚ್ಛ 


ನೀಡಿರುವ ತೀರ್ಪಿಗೆ ಅನುಗುಣವಾಗಿ ಹೊರಡಿಸಿದ್ದು) 
ರದ್ದುಪಡಿಸಿ, ' ಕರ್ನಾಟಿಕ ಸಾಗರೀಕ ಸೇವಾ _ ಜೇಷ್ಠತಾ) 
ನಿಯಮಗಳು 1957ರ ನಿಯಮ .5 ಹಾಗೂ ಅದರ 


ಉಪಬಂಭನಳನುಸಂರ ಜೇಷ್ವತಾ ಪಟ್ಟಿಯನ್ನು ಪರಿಷ್ಠರಿಸಲು 
ನಿರ್ದೇಶನ ನೀಡಿತ್ತು, ರದ್ದುಗೊಂಡ ಜೇಷ್ಟತಾ ಪಟ್ಟಿಯನ್ನು 
ಪರಿಷ್ಠರಿಸುವವರಗೆ ಯಾವುದೇ ಮುಂಬಡ್ತಿಯನ್ನು ನೀಡತಕ್ಕದ್ದಲ್ಲ 
ಎಂದು ಸೂಚಿಸಿತ್ತು. 

ಮಾನ್ಯ ಕೆ.ಎ.ಟಿಯ ಆದೇಶವನ್ನು ಪ್ರಶ್ನಿಸಿ, ಭಾದಿತರು ಹಾಗೂ | 


| ಸರ್ಕಾರವು (ಈಗಾಗಲೇ ಮುಂಬಡ್ತಿ ಪಡೆದವರು) ಮಾನ್ಯ ಉಚ್ಛ 

| ನ್ಯಾಯಾಲಯ ಕಲಬುರಗಿ, ಬೆಂಗಳೂರು ಪೀಠದಲ್ಲಿ ವಿವಿಧ ರಿಟ್‌ 

' ಅರ್ಜಿಗಳನ್ನು ಸಲ್ಲಿಸಿದ್ದು, ಮಾನ್ಯ ಉಚ್ಛ ನ್ಯಾಯಾಲಯವು ರಿಟ್‌ 
ಕುಳಯ್ದು, ಇಯ ¢ 


| ಅರ್ಜಿ ಸಂಖ್ಯೆ 201903-906/2019 (ಕಲಬುರಗಿ ಪೀಠ) 
| ತತ್ಸಂಬಂಧಿತ ಅರ್ಜಿಗಳಲ್ಲಿ ಯಥಾಸ್ಥಿತಿ ಕಾಯ್ದುಳ್ಳುವಂತೆ 


ನಿರ್ದೇಶನ ನೀಡಿರುತ್ತದೆ. ಮಾನ್ಯ ಉಚ್ಚ ನ್ಯಾಯಾಲಯದ 
ಮಧ್ಯಂತರ ಆದೇಶಗಳ ಹಿನ್ನಲೆಯಲ್ಲಿ ಮುಂಬಡ್ತಿ ನೀಡಲು 


ಅಥವಾ ಕರ್ನಾಟಿಕ ನಾಗರೀಕ ಸೇವಾ ನಿಯಮಗಳು 1958ರ 
ನಿಯಮ-ಸ32 ರಡಿ ಸ್ವತಂತ್ರ ಪ್ರಭಾರದಲ್ಲಿರಿಸಲು 
ಸಾಧ್ಯವಾಗಿರುವುದಿಲ್ಲ. 


ಈ ಖಾಲಿ ಹುದ್ದೆಗಳಿಂದ ಎಷ್ಟು: ವರ್ಷಗಳಿಂದ 
ಪ್ರಕರಣಗಳು ಬಾಕಿ ಉಳಿದಿರುಲು ಕಾರಣವೇನು; 
(ವಿವರ ನೀಡುವುದು). ಈ ವಿಳಂಬಕ್ಕೆ ಸರ್ಕಾರದ 
ಮೃದು ಧೋರಣೆಯ ಕಾರಣವೇ? (ವಿವರ 
ನೀಡುವುದು) 


ಕೈಗೊಳ್ಳಲಾಗಿದೆ. ಹಾಗಾಗಿ, ಸರ್ಕಾರವು ''ಮೃದು ಧೋರಣಿ 


ಮಾನ್ಯ ಕರ್ನಾಟಿಕ ಆಡಳಿತ ನ್ಯಾಯ ಮಂಡಳಿಯು ದಿನಾಂಕ: 
18.3.2019 ರಂದು ತೀರ್ಪು ನೀಡಿದ್ದು, ಅದೇ ವರ್ಷಗಳಲ್ಲಿ ಉಚ್ಛ 
ನ್ಯಾಯಾಲಯದಲ್ಲಿ ರಿಟ್‌ ಅರ್ಜಿಗಳನ್ನು ದಾಖಲಾಗಿ, ಮಧ್ಯಂತರ 
ತೀರ್ಪುಗಳು ಹೊರಬಿದ್ದಿರುತ್ತವೆ. ಮಹಾತ್ಮ ಗಾಂಧಿ ಉದ್ಯೋಗ 
ಖಾತರಿ. ಯೋಜನೆಯ ಆಡಳಿತಾತ್ಮಕ ಹಿತದೃಷ್ಟಿಯಿಂದ 
ಪಂಚಾಯತ್‌ ಅಭಿವೃದ್ಧಿ ಅಧಿಕಾರಿಗಳಿಗೆ ಸ್ವತಂತ್ರ 
ಪ್ರಭಾರದಲ್ಲಿರಿಸುವ: ಕುರಿತು ಅನುಮತಿ ಕೋರಿ ಮಾನ್ಯ ಉಚ್ಚ 
ನ್ಯಾಯಾಲಯದಲ್ಲಿ ಮಧ್ಯಂತರ ಅರ್ಜಿ ಸಂಖ್ಯೆ: 01/2020 
(201903-906/2019) ಮತ್ತು 03/2020 (33613/2019)ಗಳನ್ನು 
ದಾಖಲಿಸಲಾಗಿತ್ತು. ಮಾನ್ಯ ಉಚ್ಛ ನ್ಯಾಯಾಲಯವು ಸದರಿ 
ಮಧ್ಯಂತರ ಅರ್ಜಿಗಳನ್ನು, ದಿನಾಂಕ: 09.07.2020ರ ಆದೇಶದಲ್ಲಿ 
ವಜಾಗೊಳಿಸಿರುತ್ತದೆ. ದಿನಾಂಕ 09.07.2020ರ ಅದೇಶವನ್ನು 
ಪುನರ್‌ ಪರಿಶೀಲಿಸುವಂತೆ ಕೋರಿ ಪುನರ್‌ ಪರಿಶೀಲನಾ ಅರ್ಜಿ 
ಸಂಖ್ಯೆ 200024/202) ನ್ನು ದಾಖಲಿಸಲಾಗಿತ್ತು ಸದರಿ 
ಪ್ರಕರಣದಲ್ಲಿಯೂ ಸಕರಾತ್ಮಕವಾಗಿ 
ಬಂದಿರುವುದಿಲ್ಲ. ದಿನಾಂಕ 09.07.2020ರ ಆದೇಶ ಹಾಗೂ 
ಪುನರ್‌ ಪರಿಶೀಲನಾ ಅರ್ಜಿಯಲ್ಲಿನ. ದಿನಾಂಕ: 11.12.2020ರ 
ಆದೇಶಗಳನ್ನು ಪ್ರಶ್ನಿಸಿ ಮಾನ್ಯ' ಸರ್ವೋಚ್ಞ ನ್ಯಾಯಾಲಯದಲ್ಲಿ 
ಅವಶ್ಯಕ. ಕ್ರಮಗಳನ್ನು 


ಸರ್ಕಾರಕ್ಕೆ ತೀರ್ಪು 


ದಾಖಲಿಸಲು 


ಅನುಸರಿಸುತ್ತದೆ ಎಂಬ ಪ್ರಶ್ನೆ ಉದ್ದವವಾಗುವುದಿಲ್ಲ. 


ಸಂಖ್ಯೆ: ಗ್ರಾಅಪ 61(8) ಉಖಾಯೋ "2021 


ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯ 


(ಕೆ.ಎಸ್‌. -.ಈಶ್ವರಪು) 
ತ5 ರಾಜ್‌ ಸಚಿವರು 


7 ಕೆಎಸ್‌. ಶ್ವ 
ಗಾಮೀಣಾಭಿವ್ನ 


ಹೇ 


